ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ 


Ki p) 
ಸದಸ್ಕರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


ಎ.ಪಿ.ಎಂ.ಸಿ ಸಂತೆ 
ಮಾರುಕಟ್ಟೆ ಅಂಗಡಿ ಕೋಣೆಗಳನ್ನು 
ಹರಾಜು. “ಮಾಡಿ ಹಂಚಿಕೆ ಮಾಡಿರುವ 
ಕುರಿತಂತೆ ಅನುಸರಿಸುತ್ತಿರುವ - ಕಾನೂನು 
"ರೀತಿಯ ಮಾನದಂಡಗಳೇನು; : ಹಂಚಿಕೆ 


ಅನುಸರಿಸಲಾಗಿದೆಯೇ; 


(ಸಂಪೂರ್ಣ 
ಮಾಹಿತಿ ನೀಡುವುದು). . 


ಸಂಖ್ಯೆ ` 


ಮಾಡುವಾಗ, ಕಾನೂನು ನಿಯಮಗಳನ್ನು 


” | ಸಮಿತಿಯ ವಶಕ್ಕೆ --ತೆಗೆದುಕೊಳ್ಳಲಾಗುವುದು ಎಂದು ನಿಬಂಧನೆ 
| ಇರುತ್ತದೆ. 


se) 
ಶ್ರೀ ಕೆ ಹರೀಶ್‌ ಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) ' 
04.03.2020 
ಸಹಕಾರ ಸಚಿವರು 


ಉತ್ತರ 


ಸಂಸ್ಕ ವಾರ್‌ ಇನ್ನಾಸ್ಟ್‌ರ್‌ ಫಂಡ್‌] 
ಯೋಜನೆಯಡಿಯಲ್ಲಿ. ಕೃಷಿ ಉತ್ಸನ್ನ ಮಾರುಕಟ್ಟೆ ಸಮಿತಿ ಬೆಳ್ತಂಗಡಿ 
ವ್ಯಾಪ್ತಿಯ ವೇಣೂರು "ಗ್ರಾಮ ಪಂಚಾಯಿತಿ” ಸಂತೆ ಜಾಗದಲ್ಲಿ 
Sh "49.52 ಲಕ್ಷಗಳ ವೆಚ್ಚದಲ್ಲಿ ಮುಚ್ಚು ಹರಾಜುಕಟ್ಟೆಯನ್ನು 
ನಿರ್ಮಾಣ ಮಾಡಿ” ದಿನಾಂಕ” 06.06.2017 ರಂದು ವೇಣೂರು 
ಗ್ರಾಮ ಪಂಚಾಯಿತಿ ವಶಕ್ಕೆ ಹಸ್ತಾಂತರಿಸಲಾಗಿರುತ್ತದೆ. 


'ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸುವ ಸಮಯದಲ್ಲಿ ಪಂಚಾಯಿತಿ 
ಅಭಿವೃದ್ಧಿ ಅಧಿಕಾರಿ, ವೇಣೂರು ಗ್ರಾಮ ಪಂಚಾಯಿತಿ ರವರೊಂದಿಗೆ 
ಮಾಡಿಕೊಳ್ಳಲಾಗಿ, ' ಕರಾರಿನ ಕಂಡಿಕೆ (5) ರಲ್ಲಿ ಯಾವುದೇ 
ಸಂಘ/ಸಂಸ್ಯೈವ್ಯಿಗಳಗೆ ಕಟ್ಟಡವನ್ನು ಮಾರಾಟ/ಲೀವ್‌ ಮತ್ತು 
ಲೈಸೆನ್ಸ್‌/ಲೀಸ್‌ -ಕೆಂ-ಸೇಲ್‌ ಯಾವುದೇ ಇತರ ವಿಧಾನದಲ್ಲಿ 
ವಿಲೇವಾರಿ ಮಾಡತಕ್ಕದಲ್ಲ. ಈ ರೀತಿ ಮಾಡಿರುವುದು ಸಮಿತಿಯ 
ಗಮನಕ್ಕೆ ಬಂದರೆ ಕಟ್ಟದ ಸಮೇತವಾಗಿ ಸಂತೆ ಮೈದಾನವನ್ನು 


ಕುರಿತಂತೆ ಕೈಗೊಂಡ ಕ್ರ ಕ್ರಮಗಳೇನು; ವಿಸ್ತೃತ 
ಮಾಹಿತಿ ಒದಗಿಸುವುದು? 


ಆ"|ಸದರ ಹೆಂಚಿಕ್‌ ಕುರಿತಂತೆ] ಬೆಳ್ಳಂಗಡಿ' ಸೈ೩ ಉತ್ಪನ್ನ 
ಸಾರ್ವಜನಿಕರಿಂದ ಆಕ್ಷೇಪಣೆ ಗ್ರಾಮೀಣ ಸಂತೆ 
ವ್ಯಕ್ಷವಾಗಿದೆಯೇ, : ಹಾಗಿದ್ದಲ್ಲಿ, ಈ 


ತನ್ನ ಮಾರುಕಟ್ಟೆ ಸಮಿತಿ ವತಯಿಂದ`ಷೇಣೂರು 
ಮೆ 


ದಾನದಲ್ಲಿ ನಿರ್ಮಿಸಿರುವ ಮುಚ್ಚಿದ 
ಹರಾಜುಕಟ್ಟೆ ಕಟ್ಟಡವನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದ್ದು 
ಸದರಿ ಕಟ್ಟಡವನ್ನು ಯಾಖಿ ಉದ್ದೇಶಕ್ಕಾಗಿ ನೀಡಲಾಗಿದೆಯೋ, "ಅದೇ 
| ಉದ್ದೇಶಕ್ಕೆ ಬಳಸದೆ ವಾಣಿಜ್ಯ ಕಟ್ಟಡಗಳನ್ನಾಗಿ ಪರಿವರ್ತಿಸಿ ಕೃಷಿಕರು 
ಬೆಳೆದ ಕೃಷಿ ಉತ್ಪನ್ನಗಳನ್ನು "ಮಾರಾಟ ಮಾಡಲು ಅವಕಾಶ 
ಇಲ್ಲವಾಗಿದ್ದು, ತಮಗೆ ನ್ಯಾಯ ಒದಗಿಸುವಂತೆ ಹಾಗೂ ಸದರಿ 
ಕಟ್ಟಡವನ್ನು ಸಮಿತಿ ವಶಕ್ಕೆ ಪಡೆಯುವಂತೆ ಕೃಷಿಕರಿಂದ ಬೆಳ್ತಂಗಡಿ 
ಕೃಷಿ ಉತ್ಪನ್ನ ಮಾರುಕಟ್ಟೆ. ಸಮಿತಿಗೆ ದೂರುಗಳು ಬಂದಿರುತ್ತವೆ. 


ಈ ದೂರುಗಳಿಗೆ ಸಂಬಂಧಿಸಿದಂತೆ ಕಾರ್ಯದರ್ಶಿ, ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿ, ಬೆಳ್ತಂಗಡಿ ಇವರ ಸಂಖ್ಯೆ: ಕೃಉಮಾಸದೆ)/ 
1096/2019-20ರ ದಿನಾ೦ಕ:16.10.2019ರ ಪತ್ರದಲ್ಲಿ ಅಧ್ಯಕ್ಷರು ! 
ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿ, ವೇಣೂರು ಗ್ರಾಮ ಪಂಚಾಯಿತಿ 
ರವರಿಗೆ ಕರಾರು ಉಲ್ಲಂಘಿಸಿರುವ ಬಗ್ಗೆ ತೆಗೆದುಕೊಂಡಿರುವ 
ಕ್ರಮವನ್ನು ಸೂಕ್ತ ದಾಖಲೆಗಳೊಂದಿಗೆ ಮಾಹಿತಿ ಒದಗಿಸಲು 


ಕೋರಲಾಗಿದೆ. 


7] 


| ಉಲ್ಲಂಘನೆಯಾಗಿರುವುದು ಕಂಡು ಬಂದಿದ್ದು, ಕರಾರಿನ 


ಫರಜಾಯತ ಅಭಿವೃದ್ಧ ಆಧಾರ, ಗಾನ "ಫರಾ 
ವೇಣೂರು ಇವರು ಪತ್ರ ಸಂಖ್ಯೆ ಗ್ರಾಪಂ.ವೇಣೂರು 674/ 
2019-20, ದಿನಾಂಕ 29.02.2020 ರಲ್ಲಿ ಕೃಷಿ ಮಾರುಕಟ್ಟೆ ಉತ್ಸನ್ನ 
ಸಮಿತಿ ಬೆಳ್ತಂಗಡಿ ಇವರಿಂದ ವೇಣೂರು ಗ್ರಾಮ ಪಂಚಾಯಿತಿಗೆ 
ಕಟ್ಟಡ ಹಸ್ತಾಂತರ ನಂತರದಲ್ಲಿ ದಿನಾಂಕ .15.09:2017ರ ಗ್ರಾಮ 
ಪಂಚಾಯಿತಿ ಸಾಮಾನ್ಯ ಸಭೆ ನಿರ್ಣಯದಂತೆ ಸದರಿ ಕಟ್ಟಡದ 
ರಸ್ತೆಯ ಭಾಗಕ್ಕೆ 06 ಅಂಗಡಿ ಕೋಣೆಗಳಿಗೆ ಗ್ರಾಮ ಪಂಚಾಯಿತಿ 
ಅನುದಾನ ನಿಗದಿಪಡಿಸಿ, ಕ್ರಿಯಾ ಯೋಜನೆಯಂತೆ ಅಂಗಡಿ 
ಕೋಣೆಗಳನ್ನು ನಿರ್ಮಿಸಿ ಹರಾಜು ಮಾಡಲಾಗಿದೆ. ಸದರಿ 6 
ಅಂಗಡಿ ಕೋಣೆಗಳಿಂದ ಮಾಸಿಕ ರೂ. 20,000.00 ರಷ್ಟು 
ಆದಾಯ ಗ್ರಾಮ ಪಂಚಾಯಿತಿಗೆ ಬರುತ್ತಿದ್ದು, ಅದನ್ನು ಗ್ರಾಮಗಳಿಗೆ 
ಮತ್ತು ಸದರಿ ಕಟ್ಟಡದ. ನಿರ್ವಹಣೆಗೆ ವಿನಿಯೋಗಿಸಲಾಗುತ್ತಿದೆ. 
ಸದರಿ ಕಟ್ಟಡದಲ್ಲಿ 6 ಅಂಗಡಿ ಕೋಣೆಗಳು ಮಾತ್ರ ರಚಿಸಿದ್ದು 
ಕಟ್ಟಡದ ಶೇ 60: ಭಾಗವನ್ನು ರೈತರು ಬೆಳೆದ ಉತ್ಪನ್ನಗಳನ್ನು ತಂದು 
ಸದರಿ ಕಟ್ಟಡದಲ್ಲಿ ಉಚಿತವಾಗಿ ಇಟ್ಟು ಮಾರಾಟ ಮಾಡಲು 
ಅವಕಾಶವಿದೆ. ಪ್ರತಿ ತಿಂಗಳ ಸಭೆಯಲ್ಲಿ ಉಚಿತವಾಗಿ ಕೃಷಿ 
ಉತ್ಪನ್ನಗಳ ಮಾರಾಟಕ್ಕೆ ಇರುವ ಅವಕಾಶದ ಬಗ್ಗೆ ರೈತರಿಗೆ 
ತಿಳಿಸಿದ್ದ, ಈವರೆಗೆ ರೈತರು ಸ್ಪಂದನೆ ಇರುವುದಿಲ್ಲವೆಂದು 
ತಿಳಿಸಿರುತ್ತಾರೆ. 


ಬೆಳ್ತಂಗಡಿ . ಕೃಷಿ ಉತ್ಸನ್ನ ಮಾರುಕಟ್ಟೆ ಸಮಿತಿಯೊಂದಿಗೆ 
ಹಸ್ತಾಂತರ ಸಂದರ್ಭದಲ್ಲಿ ಮಾಡಿಕೊಂಡ ಕರಾರು 


ನಿಭಂದನೆಗಳಂತೆ' ಬೆಳ್ತಂಗಡಿ ಕೃಷಿ ಉತ್ಸನ್ನ ಮಾರುಕಟ್ಟೆ: ಸಮಿತಿಯು 
ಸೂಕ್ತ ಕ್ರಮವನ್ನು ಜರುಗಿಸುತ್ತದೆ. 


ಸಂಖ್ಯೆ: ಸಳ 118 ಎಂಆರ್‌'ಆ 2020 


Tl 


ಸ್ಲೋ . 


ಣ್ಣ: ೨ 
es ಮ) 
ಸಹಕಾರ ಸಚಿವರು. 


ಕ್‌ 


